ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 


632(864) 
11.03.2020 
ಶ್ರೀ ರಘುನಾಥ ರಾವ್‌ ಮಲ್ಮಾಪೂರೆ, 
ಕಂದಾಯ ಸಚಿವರು 


ಕ್ರ.ಸಲ 


ಪ್ರಶ್ನೆ 


ಉತ್ತರ 


ಅ 


ಬೀದರ್‌ ಜಿಲ್ಲೆಯ ಎಲ್ಲಾ ತಾಲ್ಲೂಕಿನ 
ತಹಶೀಲ್ಠ್ಮಾರರ/ ನಾಡಕಛೇರಿಗಳಲ್ಲಿ 
ಸಾರ್ವಜನಿಕರಿಗೂ ಮತ್ತು ರೈತರಿಗೂ 
ತಮ್ಮ ಜಮೀನಿನ ಪಹಣಿ ಮತ್ತು ಇತರೆ 
ಪತ್ರಿಕೆ" ಪಡೆದುಕೊಳ್ಳಲು ಆಗುತ್ತಿರುವ 
ತೊಂದರೆಗಳು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ಸ್ಪಷ್ಟ ಮಾಹಿತಿ 
ನೀಡುವುದು) 


ಇಂಥಹ 
ಸರ್ಕಾರದ 
ಬಂದಿರುವುದಿಲ್ಲ 


ಪ್ರಕರಣಗಳು 
ಗಮನಕ್ಕೆ 


ಬಂದಿದ್ದರೆ, ಸರ್ಕಾರವು ಕೂಡಲೇ ಇದರ 
ನಿವಾರಣೆಗೆ ಯಾವ ಕ್ರಮ ಕೈಗೊಂಡಿದೆ; 
(ಮಾಹಿತಿ ಒದಗಿಸುವುದು) ' 


ಅನ್ವಯಿಸುವುದಿಲ್ಲ 


"ಅರ್ಜಿ: ಸಲ್ಲಿಸಿದ ಕೂಡಲೇ ತನತವಾಗಿ 


ಜಮೀನಿನ ದಾಖಲಾತಿಗಳನ್ನು ನೀಡಲು 
ತಹಶೀಲ್ದಾರರ ಕಛೇರಿಯಲ್ಲಿ. 
ರೈತರಿಗೂ/ಸಾರ್ವಜನಿಕರಿಗೂ ತುಂಬಾ 
ತೊಂದರೆ" 'ಅನುಭವಿಸುತಿರುವುದರಿಂದ 
ಕೊಡಲೇ "ಬೇಜವಾಬ್ದಾರಿ 
ಅಧಿಕಾರಿ/ಸಿಬ್ಬಂದಿಗಳ ವರ್ತನೆ ವಿರುದ್ಧ 
ಯಾವ ಕ್ರಮ ಜರುಗಿಸಲಾಗುವುದು; 


| (ಮಾಹಿತಿ ನೀಡುವುದು) 


ಇಂಥಹ . 
ಕಂಡುಬಂದಲ್ಲಿ 
ಸಂಬಂಧಪಟ್ಟ ಅಧಿಕಾರಿ/ 
ಸಿಬ್ಬಂದಿಗಳ ವಿರುದ್ಧ 
ಕರ್ನಾಟಿಕ ನಾಗರಿಕ ಸೇವಾ 
(ವರ್ಗೀಕರಣ, ನಿಯಂತ್ರಣ 
ಮತ್ತು ಮೇಲ್ಮನವಿ) 
ನಿಯಮಾವಳಿಗಳನ್ವಯ ಕ್ರಮ 
ಜರುಗಿಸಲಾಗುವುದು. 


ಪ್ರಕರಣಗಳು 


ಬೀದರ್‌ ಜಿಲ್ಲೆಯಲ್ಲಿ ಜಾತಿ ಪ್ರಮಾಣ ಪತ್ರ 
ಹಾಗೂ ಆದಾಯ ಇತರೆ ಪ್ರಮಾಣ ಪತ್ರ 
ಪಡೆದುಕೊಳ್ಳಲು ಆಗುತ್ತಿರುವ 
ತೊಂದರೆಗಳೇನು; ಮತ್ತು ತೊಂದರೆ 
ಆಗದಂತೆ ಸರ್ಕಾರವು ಯಾವ ಯಾವ 
ಕ್ರಮ ಕೈಗೊಳ್ಳುವುದು? (ಸಂಪೂರ್ಣ 
ಮಾಹಿತಿ ನೀಡುವುದು) 


ಪ್ರಮಾಣ 
ವಿತರಣೆಯನ್ನು 
ಯೋಜನೆಯಡಿ 
ಅವಧಿಯಲ್ಲಿ 
ಕೈಗೊಳ್ಳಲಾಗುತ್ತಿದೆ. 


ಪತ್ರಗಳ 
ಸಕಾಲ 
ನಿಗಧಿತ 


ಕಂಇ 36 ಎ೦ಆರ್‌ಆರ್‌ 2020 


೯ 
Ke 


ಕಂದಾಯ ಸಚಿವರು 


